ಕರ್ನಾಟಕ ವಿಧಾನ ಪರಿ 


% 
ಸದಸ್ಕರ ಹೆಸರು 


»pNr 


ಉತ್ತರಿಸುವ ಸಚಿವರು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


231 
ಸುನೀಲ್‌ ಸುಬ್ರಮಣಿ ಎಂ.ಪಿ 
10-12-2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


¢) Wl 


"| ಬಡಾವಣೆಗಳು 


ಪ್ರಶ್ನೆಗಳು 


ದ್‌ 


kK 


ವ 


ಉತ್ತರಗಳು 


ದು. 


ಡಗು ಜಿಲ್ಲಯಲ್ಲ, ಪ್ರತಿ ವರ್ಷ 
ಮಳೆಗಾಲದಲ್ಲಿ ಕಾವೇರಿ ನದಿಯು ಉಕ್ಕಿ 
ಹರಿಯುವುದರಿಂದ ನದಿಯ ತೀರ 
ಪ್ರದೇಶಗಳಾದ ಕುಶಾಲನಗರದ ಕೆಲವು 
ಮತ್ತು ಮಡಿಕೇರಿ 
ತಾಲ್ಲೂಕಿನ ಹೋದ್ದೂರು, ಚೆರಿಯಪರಂಬು 
ಮತ್ತು ಭಾಗಮಂಡಲ . ಸೇರಿದಂತೆ ಜಿಲ್ಲೆಯ 
ವಿವಿಧ ಕಡೆಗಳಲ್ಲಿ ಪ್ರವಾಹವು 


ಉಂಟಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹಲ 


ಇದರ ಬಗ್ಗೆ ಯಾವುದಾದರೂ 
ಚರ್ಚೆಗಳು ಅಥವಾ ಕ್ರಮಗಳು 
ಸರ್ಕಾರದ ಮಟ್ಟದಲ್ಲಿ 
ನಡೆಯುತ್ತಿದೆಯೇ? (ವಿವರ 
ನೀಡುವುದು) 


ಬಂದಿದ್ದಲ್ಲಿ, ಈ ಮಳೆಗಾಲದ 
ಪ್ರವಾಹವನ್ನು ಶಾಶ್ವಶವಾಗಿ ತಡೆಯಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


ಮಳಗಾಲದ `ಪ್ರವಾಷನನ್ನ ಇಸ್ಠಾವಾಗ 


ತತವ ಆಡ 


ಕಾಮಗಾರಿಗಳನ್ನು ಕೈಗೊಳ್ಳಲಾಗಿರುತ್ತದೆ p 
1. 


ಹಾರಂಗಿ ಜಲಾನಯನ ಪ್ರದೇಶ ಮತ್ತು ನದಿ ಪಾತ್ರದ ಮುನಕ್ಷೇತನ 
ಹಾಗೂ ರಕ್ಷಣಾ ಕಾಮಗಾರಿಯ ಅಂದಾಜಿಗೆ ದಿನಾಂಕ: 19-11-2020 ರ|: 
ಸರ್ಕಾರದ ಆದೇಶದಲ್ಲಿ ರೂ.130.00 ಕೋಟಿ ಮೊತ್ತಕ್ಕೆ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದ್ದು, ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು 
ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಕಾವೇರಿ ಹಾಗೂ ಕನ್ನಿಕೆ ನದಿಗಳಲ್ಲಿ ಗಿಡ-ಗಂಟಿಗಳನ್ನು ತೆರವುಗೊಳಿಸಲು | 
ದಿನಾಂಕ: 10-02-2020 ರಲ್ಲಿ ರೂ.190 ಕೋಟಿ ಮೊತ್ತದ ಕಾಮಗಾರಿಗೆ 


ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, ಕಾವೇರಿ ನೀರಾವರಿ ನಿಗಮ 


ವತಿಯಿಂದ ಕಾಮಗಾರಿಯನ್ನು ಕೈಗೊಂಡು" ಪೂರ್ಣಗೊಳಿಸಲಾಗಿರುತ್ತದೆ. 


ಕೊಪ್ಪ ಸೇತುವೆ ಹಾಗೂ ತಪೋವನ ಹತ್ತಿರ ಕಾವೇರಿ ಹೊಳೆಯಲ್ಲಿ 
ತುಂಬಿರುವ ' ಹೂಳನ್ನು ಮತ್ತು ಗಿಡಗಂಟಿ ತೆಗೆಯಲು 2019-20ನೇ 
ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ ರವರ ಎನ್‌.ಡಿ.ಆರ್‌.ಎಫ್‌ 
ಲೆಕ್ಕ ಶೀರ್ಷಿಕೆಯಡಿ ರೂ.88.00 ಲಕ್ಷಗಳಿಗೆ ಆಡಳಿತಾತ್ಮಕ ಅನುಮೋದನೆ 


ಸಂಖ್ಛೆ'ಜಸಂಇ 159 ಎನ್‌ಎಲ್‌ಎ 2020 


ps 


ನೀಡಲಾಗಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ 


pa 
4 [ad 


RS 


(ರಮೇಶ್‌ ಲ. ಜಾರಕಿಹೊಳಿ) 
ಸಂಪನ್ಮೂಲ ಸಚಿವರು 


